ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 

] 


ಪ 
ಬ 


ಕರ್ನಾಟಕ ವಿಧಾನ ಪರಿಷತ್ತು 
544 
ಶ್ರೀ ಅರುಣ್‌ ಶಹಾಪುರ (ಶಿಕ್ಷಕರ ಕ್ಷೇತ್ರ) 
ಮುಖ್ಯಮಂತ್ರಿ 
16.12.2021 
ಉತ್ತರ 


(ಅ) 


| 


ಅನುದಾನಿತ ಶಿಕ್ಷಣ 
ಸಂಸ್ಥೆಗಳಿಂದ ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡಲು 
ues ಆಟಾ ಆರ್ಥಿಕ | 
ಮಿತವ್ಯಯ ಆದೇಶವನ್ನು 
ಹೊರಡಿಸಿದ್ದು ಯಾವಾಗ; 


ವೇತನಾನುದಾನಕ್ಕೆ ಒಳಪಡಿಸುವ ಕುರಿತಂತೆ 


| ಸೂಚನೆಗಳನ್ನು ನೀಡಲಾಗಿರುತ್ತದೆ 


ಕೋವಿಡ್‌-19 ಸಾಂಕ್ರಾಮಿಕ `'ರೋಗದ ಹಿನ್ನೆಲೆಯಲ್ಲಿ ರಾಜಸ್ವ 
ಸಂಗ್ರ ಹಣೆಯಲ್ಲಿ ತೀವ್ರ ಕುಸಿತ ಉಂಟಾಗಿರುವುದರಿಂದ. ಅರ್ಥಿಕ ಸ್ಥಿತಿಯನ್ನು 
ಸುಸ್ಪಿತಿಗೆ ತರುವ ನಿಟ್ಟಿನಲ್ಲಿ ಮತ್ತು ಇದಕ್ಕಾಗಿ ಸರ್ಕಾರದ ವೆಚ್ಚದ ಬಾಬ್ರಿನಲಿ | 
ಮಿತವ್ಯಯ ಪಾಲಿಸುವುದು ಅನಿವಾರ್ಯವಾಗಿರುವುದರಿಂದ” ಅನುದಾನಿತ 
ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು 
ನಿರ್ಭಂದ ವಿಧಿಸಿ 
ಸುತ್ತೋಲೆ ಸಂಖ್ಯೆ; :ಆಇ 157 ವೆಚ್ಚ-8/2020, ದಿನಾಂಕ;10-06- 2020ರಲ್ಲಿ 


ವಾ ———— ——— — ಲ te — — — | 


3 ರ್ದ ಮಿತವ್ಯಯ 


ಆದೇಶವನ್ನು ಸಂಪೂರ್ಣವಾಗಿ 
ಹಿಂಪಡೆಯಲಾಗಿದೆಯೇ. | 
ಇಲ್ಲದಿದ್ದಲ್ಲಿ ಸಡಿಲಗೊಳಿಸಿದೆಯೇ | 
(ಸಡಿಲಿಕೆ ಅಂಶಗಳನ್ನು 
ವಿವರದೊಂದಿಗೆ ಒದಗಿಸುವುದು) | 


ಅನೇಕ ಉದ್ಯೋಗಾಂತ್ಷಿಗಳು | 


| ಅನುದಾನಿತ ಪ್ರೌಢಶಾಲೆ, ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ ' 


'ಈ ಆರ್ಥಿಕ ಮಿತವ್ಯಯದ | 
' ಆದೇಶದಿಂದ 
ವಯೋಮಿತಿಯನ್ನು 

| ಉದ್ಯೋಗ 

| ವಂಚಿತರಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ: | 


ಮೀರಿ : 


ತ್ವರಿತವಾಗಿ 
' ಮಿತವ್ಯಯ 

| ಹಿಂಪಡೆಯಲು 
| ಕ್ರಮಕ್ಕೆ ಗೊಳ್ಳಲಾಗುವುದೇ? 
| (ವಿವರ ನೀಡುವುದು) 


ಆದೇಶವನ್ನು | | 


ಆರೀಿಕ 


ಆರ್ಥಿಕ ಮಿತವ್ಯಯ ಆದೇಶದ ಹೊರತಾಗಿಯೂ ಶೈಕ್ಷಣಿಕ ಹಿತದೃಷ್ಟಿ | 
ಮತ್ತು ಅಭ್ಯ ರ್ಥಿಗಳ ವಯೋಮಿತಿ ಮೀರುವುದನ್ನು ಪರಿಗಣಿಪಿ, ಖಾಸಗಿ 


ದಿನಾಂಕ: 31.12.2015ರ ಅಂತ್ಯಕ್ಕೆ ನಿವೃತ್ತಿ ಮರಣ, ರಾಜೀನಾಮೆ ಇತರೆ | 
ಕಾರಣಗಳಿಂದ ಖಾಲಿ ಸವಾ ಹುದ್ದೆಗಳ ಪೈಕಿ ಈಗಾಗಲೇ 
ಸರ್ಕಾರದಿಂದ  ಅನುಮೋದನೆಗೊಂಡು ನೇಮಕಾತಿ ಪ್ರಕ್ರಿಯೆಯು | 
ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿ ಬಾಕಿ ಇರುವ ಕ್ರಮವಾಗಿ 257 173, 
ಮತ್ತು 371) ಬೋಧಕ ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು 2021- 22ನೇ. 
ಶೈ ಕ್ಷಣಿಕ ವರ್ಷ ಪ್ರಾರಂಭಗೊಂಡ ನಂತರ” ನೀಡಲು : 
ಸಹಮತಿಸಲಾಗಿರುತ್ತದೆ | 


ರಾಜ್ಯದ ಆರ್ಥಿಕ ಸ್ಥಿತಿಯು ಸುಸ್ಥಿತಿಗೆ ಬಂದ ನಂತರ ಈ ಸಂಬಂಧ' 
ಪರಿಶೀಲಿಸಲಾಗುವುದು | 


ಸಂಖ್ಯೆ: ಆಇ 629 ವೆಚ್ಚ- 8/2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


